ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2015(2349) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಷಯ: ರಾಜ್ಯದಲ್ಲಿ ಕೋವಿಡ್‌-19 ನಂತರದ ದಿನಗಳಲ್ಲಿ ಶಾಲಾ ಪ್ರನರಾರಂಭದ ಗೊಂದಲದ ಕುರಿತು 


ಅ) ಕೋವಿಡ್‌-19 ನಂತರದ ದಿನಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ವತಿಯಿಂದ 
ಶಾಲಾ ಪುನರಾರಂಭ ಸೇರಿದಂತೆ ಇತರೇ ವಿಚಾರಗಳಿಗೆ ಸಂಬಂಧಿಸಿದಂತೆ ಯಾವ ಯಾವ 
ಸುತ್ತೋಲೆ /ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ; (ಸುತ್ತೋಲೆ ಪ್ರತಿ ಒದಗಿಸುವುದು) 


(ಆ) ಒಂದು ವರ್ಷದಲ್ಲಿ ಯಾವ ಯಾವ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ; ಉಳಿದ 
ತರಗತಿಗಳನ್ನು ಯಾವಾಗ ಪ್ರಾರಂಭಿಸಲಾಗುವುದು; ಪ್ರಾರಂಭಿಸದೇ ಇರಲು ಕಾರಣವೇನು; 


(ಇ) ಶಿಕ್ಷಣ ಇಲಾಖೆಯ ಗೊಂದಲದ ನೀತಿಯಿಂದಾಗಿ ವಿದ್ಯಾರ್ಥಿಗಳು 
/ಪೋಷಕರು/ವಿದ್ಯಾಸಂಸ್ಥೆಗಳು/ಶಿಕಕರು ತೊಂದರೆ ಅನುಭವಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಗೊಂದಲ ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಳ್ಳವ 
ಕಟ್ಟುವಿಟ್ಟಿನ ಕಮಗಳಾವುವು ? 


